ಡಾ| ಎಂ. ನಾಯ್‌. ಸಾನಂತ* 


ಸೇಕ್ಕೆಯರ ಕಾಲದ ನರಗುಂದ (೧೭೮೭-೧೮೧೮) 


ಕ್ರಿ.ಶ. ೧೭೮೭ ರಿಂದ ೧೭೯೬ರವರೆಗೆ ನರಗುಂದದ 
ಆಡಳಿತವು ಪೇಶ್ವೆ ಸರಕಾರದ ನೇರ ಆಡಳಿತಕ್ಕೆ ಒಳ 
ಪಟ್ಟಿತ್ತು. ನರಗುಂದದ ದೇಸಾಯಿ ವೆಂಕಟರಾವ್‌ 
ಭಾವೆ ಟಿಪ್ಪುಸುಲ್ತಾನನ ವಿರುದ್ದ ಬಂಡೆದ್ದಾಗ ದೇಸಾಯಿ 
ಪುಣೆಯ ಪೇಶ್ಚೆಯರ ಸಹಾಯಕ್ಕೆ ಧಾವಿಸಿದನು. ಈ 
ಕಾರಣದಿಂದ ಪೇಶ್ವೆಯರಿಗೂ ಟಿಪ್ಪುವಿಗೂ ನಡೆದ 
ಯುದ್ಧದಲ್ಲಿ ನರಗುಂದದ ಮೇಲೆ ದಾಳಿ ವಾಡಿ ಟಿಪ್ಪು 
ಭಾವೆಯನ್ನು ಸೊ Ble ನು (೧೭೮೫). ೧೭೮೭ರ 
| ನರಗುಂದವನ್ನು 


Pad pe ಇವಿ ಡಾ 
ಠದಿಗೆ ಮರಳಿ ಒಪ್ಪಿ ಸಬೇಕಾಯಿತು.! 


ದೆ; i ಅಂದಿನ ರಾಜಕೀ bg ಇಚ 
pe) 
ಲ. 


ಹತ್ವದ ಮೋಡಿ ಭುತುಕಗಳ್ನು 


ಖ್ಯಾತ ವಿದ್ವೂ i ಡಾ| ಕೆ. ಎನ್‌. ಚಿಟ್ನಿಸ್‌ರು 
ಬೆಳಕಿಗೆ ತಂದಿದಾ ರೆ 
ಎ 

ಪತ್ತ್ರಾಗಾರದ್ಲಿನ ತಾಳೇಬಂದಗಳಿ ಪ್ರಕಾರ 

ಕ್ರಿ. ಶ. ೧೭೮೭-೮೮ರಲ್ಲಿ ತಾಲೂಕಾ ನರಗುಂದವು 


ರಘುನಾಥ ಚಿಂತಾವುಣ ಎಂಬ ಮರಾಠಾ ಅಧಿಕಾರಿಯ 


ಮ ೧೦೪ 
UAL 69. 


ಆಡಳಿತಕ್ಕೆ ಒಳಪಟ್ಟಿತ್ತು. ನರಗುಂದವು ತಾಲೂಕಾ 
ಸ್ಥಾನವನ್ನು ಪಡೆದು, ಅನೇಕ ಗ್ರಾಮಗಳನ್ನು 
ಹೊಂದಿತ್ತು. ಅದರಲ್ಲಿ ಆಡಳಿತ ವಿಭಾಗಗಳು ಇದ್ದವು. 
ತಾಲೂಕಾ ನರಗುಂದವು ೧ ಪರಗಣ, ೧ ಸಮತ ಹಾಗೂ 
೨ ತರ್ಫಗಳನ್ನು ಹೊಂದಿತ್ತು. ಒಂದು ತಾಳೇಬಂದದ 
ಪ್ರಕಾರ ೧೭೮೭-೮೮ರಲ್ಲಿ ತಾಲೂಕಾ ನರಗುಂದವು ಈ 
ಈ ರೀತಿ ವಿಭಜಿಸಲ್ಪಟ್ಟಿತ್ತು : 


೧) ಪರಗಣಾ ನರಗುಂದ-೨೨ ಗ್ರಾಮಗಳು ; 
ಗ್ರಾಮಗಳು ೩) ತರ್ಫ 
ಹಾಗೂ ೪) ಸಮತ 

ಒಟ್ಟು ೪೯ ಗ್ರಾಮಗಳು. 


pan ನಾ ಮಗಳು 


Cex Ll hy ೩-ಗ 


ಬಾದಾಮಿ ಗಾ ಬದುಗಳು ; 


ಸುವಕಾರು. ೪೨ ಗ್ರಾಮಗಳು ಇನಾಮದಾರರು 
ಮತ್ತು ದೇಸಾಯಿಗಳ ಅಧೀನದಲ್ಲಿದ್ದ ವು. ಉಳಿದವುಗಳ 
ಮೇಲೆ ಕಂದಾಯವನ್ನು ಹೇರಲಾಗಿತ್ತು. ಜಮೀನುದಾರರ 
ಹೆಸರುಗಳು ಈ ಕೆಳಗಿನಂತಿವೆ. 


೧) ನರಗುಂದಕರ ದೇಸಾಯಿ, ೨) ಬದ್ರಿ 
ಜಮಲಖಾನ, ೩) ನರಗುಂದ ದೇಶಪಾಂಡೆ, ೪) ಹೊಸ 
ಕೇರಿ ದೇಸಾಯಿ, ೫) ಶಿರೋಳ ದೇಸಾಯಿ, ೬) ವೆಂಕಟ 
ರಾವ್‌ ಭಾಸ್ಕರ, ೭) ರಾಮದುರ್ಗಕರ, ೮) ದೇಶಪಾಂಡೆ 


೨೨೧ 


ತೊರಗಲಕರ, ೯) ನರಸಿಂಗ ದೀಕ್ಷಿತ, ಕೋರಿ ಗೋವನ 
ಕೊಪ್ಪ ಹಾಗೂ ರಾಮರಾವ ಗೋವಿಂದ. 


ನರಗುಂದ ಪರಗಣೆಯ ಈ ಕೆಳಗಿನ ೨೩ ಗ್ರಾಮು 
ಗಳಿಂದ ಕಂದಾಯ ವಸೂಲಿ ಆಗುತ್ತಿತ್ತು: (ಕ-ಕಸಬಾ, 
ಮೌ-ವಶಾಜಿ, ಮ-ಮಜರೆ) ಕ. ನರಗುಂದ, 
ವೌ, ದಂಡಾಪುರ, ವಕೌ. ಸೋವಕಾಪುರ, ವೌ. ಪೇಟ, 
ಮೌ. ಅರಬನ, ಮ. ಬಹಿಕನಹಟ್ಟಿ, ಮ. ಜಗಾಪುರ, 
ಮ. ಕರವಿನಕೊಪ್ಪ, ಮೌ. ಸಿದ್ಧಾಪುರ, ಮೌ. ಕಿತ್ತೂರ, 


ಮೌ. ಆಲೂರ, ಮೌ. ಗುಲಕಟೆ, ಮೌ. ಹೆಬಳಿ, 
ಕ. ಶಿರೋಳ, ವರೌ. ವಡವಟ್ಟಿ, ಮೌ. ಇಗಲಗುಂಡಿ. 
ಮೌ. ಲಕವಠಾಪ್ಪರ, ವತೌ. ಬಿಕನೂರ, ಮೌ. ಡೊಂಗರ 
ಗೊಪನಕೊಪ್ಪ, ಮೌ. ಅನಗುಂಡಿ, ಮೌ. ಮನಿಹಾಲ, 
ವೌ. ಗೊನ್ನಾಗರ, ವರೌ, ಚಿಕಮೂಲಂಗಿ, ಮೌ. 
ಬೆನ್ನೂರ, ವರೌ. ತಡಸಿ, ಮೌ. ಸನಗಲ, ಮೌ. ತಲಕ 


-ವಾಡ, ವೌ. ವಾಸನ, ಏರೌ. ಮಲ್ಲಾಪುರ, ಮ್‌. 


ಹೋಟಿಹೋಲಿವಾಸ. 


ತೇರೀಜ ಎಂಬ ೧೭೮೮ರ ದಾಖಲೆಯಲ್ಲಿ ತಾಲೂಕಾ ನರಗುಂದದ ಬಗ್ಗೆ ಈ ಕೆಳಗಿನ ವಿವರಣೆ ದೊರೆಯಂತ್ತದೆ. 


ಆಡಳಿತದ ನಿಭಾಗಗಳು ಗ್ರಾಮಗಳ ಸಂಖ್ಯೆ ಆದಾಯ 
ಪರಗಣಾ ನರಗುಂದ ೧೩ ರೂ. ಆ. ಪೈ. 
೧. ಸಮೇತ ಶಿರೋಳ ೩ ೮.೬.೨೮--೧೫-೦ 
ಸಮತ ಹೊಸಕೇರಿ ೬ 
೨. ಶರ್ಫ್ಥ ಕೊಣ್ಣೂರ ೧೯ ೫,೬೪೪-೧೦-೧ 
೩. ತರ್ಫ ನವಲಗುಂದ ೩ ೧,೧೧೫-೧೦-೦ 
೪. ಪರಗಣಾ ಬಾದಾಮಿ ೫ ೩.೧೦೧-೧೪-ಂ೦ 
೪೯ ೧೮,೪೯೧-೧-೧ 


ಸಾವರಾನ್ಯವಾಗಿ ಪ್ರತಿ ಪರಗಣೆಯಲ್ಲಿ ನಾಲ್ಕು ಅಧಿಕಾರಿ 
ಗಳನ್ನು ನೇಮಿಸಲಾಗುತ್ತಿತ್ತು. ೧) ಕವರಾವಿಸದಾರ್‌ 
೨) ಫಡ್‌ನಿಸ್‌ ೩) ಸಬನಿಸ್‌ ಮತ್ತು ೪) ಧಪ್ತರದಾರ. 
ಪಕಾವಿಸದಾರನ ಕೈಕೆಳಗೆ ಈ ಕೆಳಗಿನ ಅಧಿಕಾರಿಗಳು 
ಇದ್ದರು : ಮುಜುವಂದಾರ, ಫಡ್‌ನಿಸ್‌, ದಫ್ತರದಾರ, 
ಹಶಮವನಿಸ್‌, ಪೋತದಾರ, ಚಿಟನಿಸ್‌, ನಾಕೇದಾರ, 
ಕೋತವಾಲ, ಕಾರಖಾನಿಸ್‌ ವಗೈರೆ. ಮಜುಮದಾರ 
ಮತ್ತು ಫಡನಿಸ್‌ ಇವರು ಪೇಶ್ವೆ ಸರಕಾರದಿಂದ ನೇವಿಂಸ 


ಎದೆ ಇಟ್ಟೆ ಪಾಳೆ ಇ ಬೆ 7 p] 
ಉಳ್ಬನ್ನುಪ ಬಾಬು ಗಳಂ 


ಸಲ್ಪಡುತ್ತಿದ್ದರು. ಉಳಿದವರೆಲ್ಲ ಸ್ಥಳೀಯ ಅಧಿಕಾರ 
ಗಳಾದ ಸರಸುಬೇದಾರ ಅಥವಾ ಕವಠಕಾವಿಸದಾರರಿಂದ 
ನೇಮಿಸಲ್ಪಡುತ್ತಿದ್ದರಂ.5 


ತಾಲೂಕಾ ನರಗುಂದದ ೧೭೮೭-೮೮ರ್‌ ಒಟ್ಟು 
ಆದಾಯವು ರೂ. ೧,೮೧,೭೯೭-೯೬ ಆಗಿತ್ತು. ಅದರ 
ವಿಂಗಡಣೆ ಈ ರೀತಿಯಕಾಗಿತ್ತು. 


ರೂ. ಆ, ಪ್ರೆ 


ಕೈ. 
೧... ಭೂಕಂದಾಯ (ಐನ ಜಮಾ) ಮುಖ್ಯ ಆದಾಯ ೬,೨೦೮--೩-೦ 
೨. ಸಿವಾಯೆ ಜವಠಾ ೧೦,೨೮೬--೮-೦ 
೩, ಕವಮರಾವಿಸ ಜವಠಾ ೧೦,.೦೯೬-೯-೬ 
5 ಸೇನ. ಎಸ್‌. ಎನ್‌., “ಎಡಮಿನಿಸ್ಟ್ರೇಟವ್‌ ಸಿಸ್ಟಮ್‌ ಆಫ್‌ ದಿ ಪೇಶ್ಚಾಸ್‌” 


ಎ 
6 ಪು. ಪ. ಕ. ಜ. ರೂ. ನಂ. ೧೪೦೫-೧೪೫೬, ನರಗುಂದ ಇಲಾಖಾ (ಲೆಕ್ಕಪತ್ರ) 


೨೨೨ 


ಇತಿಹಾಸ ದರ್ಶನ 


ರಾಜಾ ಜಾ 
೪, ಇಜಾಘತ್‌ ಜಮಾ 


ಹಿಂದಿನ ವರ್ಷದ ಬಾಕಿ 


ನಿವ್ವಳ ಆದಾಯ ನರಗುಂದದ ಈ ಕೆಳಗಿನ ಗ್ರಾಮ 
ಗಳಿಂದ ಕಂದಾಯ ರೂಪದಲ್ಲಿ ವಸೂಲಾದದ್ದು 
೧. ನರಗುಂದ ಪರಗಣೆಯ ೨೨ ಗ್ರಾಮಗಳಿಂದ, 
೨. ತರ್ಫ ಕೊಣ್ಣೂರಿನ ೧೯ ಗ್ರಾಮಗಳಿಂದ, 
೩. ಸಮತ ಬಾದಾಮಿಯ ೫ ಗ್ರಾಮಗಳು ಹಾಗೂ 
೪. ತರ ನವಲಗುಂದ ೩, ಗ್ರಾಮಗಳಿಂದ. ಸಮತ 
ಇದು ಅತ್ಯಂತ ಕೆಳಮಟ್ಟದ ಆಡಳಿತ ವಿಭಾಗವಾಗಿತ್ತು 
ಫಲವತ್ತತೆಯ ಆಧಾರದ ಮೇಲೆ ಭೂಮಿಯನ್ನು 
ಬಾಗಾಯತ, ತರಿ, ಖುಷ್ಕಿ ಎಂಬುದಾಗಿ ವಿಂಗಡಿಸ 
ಲಾಗಿತ್ತು... ಭೂಕಂದಾಯ ನಗದು ಹಾಗೂ ಧಾನ್ಯ 
ರೂಪದಲ್ಲಿ ಸಂದಾಯವಾಗುತ್ತಿತ್ತು. 


ಹಿವಾಯೆ ಜಮಾ ಅಂದರೆ ಭೂಕಂದಾಯದ 
ಹೊರತಾಗಿ ಇತರ ಬಾಬತ್ತುಗಳಿಂದ ಬಂದ ಆದಾಯ. 
ಉದಾಹರಣೆಗೆ ಜಕಾತ ಇಹಾರದಾರರ ಕೆಡೆಯಿಂದ, 
ಆಂಬ್ರಾಯಿ-ಹಣ್ಜೆನ ತೋಟಗಳಿಂದ. ಇನಾಮು ತಿಜಾಯಿ 
ಇವಾಮದಾರರ ಜಮೀನಿನ ಉತ್ಸನ್ನದ ೧/೩ ಭಾಗ, 
ವನಚರಾಯಿ-ದನಕರುಗಳನ್ನು ಕಾಡಿನ ಹುಲ್ಲುಗಾವಲಿನಲ್ಲಿ 
ಮೇಯಿಸಲು, ಮೊಹತರ್ಫಾ-ವ್ಯಾಪಾರಸ್ಥರ ಮೇಲಿನ 
ತೆರಿಗೆ ಹುಗೂ ಬಸಕ-ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ 
(ಪರಪೇಟಕರರು) ವಸೂಲಾದದ್ದು ಇರುತ್ತದೆ: ಅವರಲ್ಲಿ 
ಮುಖ್ಯವಾಗಿ ತೇಲಿ (ಗಾಣಿಗ), ತಾಂಬೋಳಿ (ಎಲೆವ್ಕಾ 
ಪಾರಿ), ಕಾಸಾರ (ಕಂಚುಗಾರ), ಲೋನಾರಿ (ಕಮ್ಮಾರ) 
ಇತ್ಯಾದಿ. 


ಕಮಾವಿಸ ಜಮಾ ಇದು ಕಂದಾಯ ವಸೂಲು 
ಮಾಡಲು ಯಾರು ಗುತ್ತಿಗೆ ಹಿಡಿಯುತ್ತಾರೋ ಅವರಿಂದ 
ಮತ್ತು ಕೆಲವು ಮುಖ್ಯ ಗ್ರಾಮಗಳಲ್ಲಿ ಮಾರುಕಟ್ಟೆ 


೫೦,೦೦೦-೦-೦ 
೪೪,೮೯೯-೮-೯ 
೧೩೦೭-೭೯ 


ಒಟ್ಟು ರೂ. ೧,೮೧೭೯೭-೯-೬ 


ಸರಃ ಇರರು ನೀಡುವ ಕಾಣಿಕೆಗಳು, ನ್ಯಾಯಾಂಗ ಫೀ 
ಇತ್ಮಾದಿಗಳಿಂದ ಕೂಡಿರುತ್ತಿತ್ತು. ಉದಾಹರಣೆಗೆ, 
ಖಂಡಗುನ್ನೆಗಾರಿ, ದಾವೆಗಳಲ್ಲಿ ಸೋತವರಿಂದ ವಸೂಲು 
ವರಾಡುವ ದಂಡ, ಪೈದಾತ್ತ ಜಮಾ ಲಾಭದಿಂದ ಬಂದೆ 
ಹಣ, ಚಿಟ್ಟಿ ಮಸಾಲಾ ಆಪಾದನೆಗೊಳಗಾದ ವ್ಯಕ್ತಿ 
ಜವಾಬ ನೀಡಲು ಬಂದಾಗ ಕೊಡುವ ಫೀ, ಗುನೆ ಗಾರಿ 
ಅಪರಾಧಿಗಳಿಂದ ವಸೂಲು ಮಾಡುವ ಹಣ ಹಾಗೂ 
ನರರ ಅಧಿಕಾರ ಅಥವಾ ಆಸ್ತಿಯನ್ನು ಪಡೆಯ 
ಬೇಕಾದರೆ ನೀಡಬೇಕಾದ ಹಣ, ಕಪ್ಪಕಾಣಿಕೆ ಇತ್ಯಾದಿ.₹ 


ಖರ್ಚಿನ ಬಾಬತ್ತುಗಳು : ಸರಕಾರೀ ನೌಕರರಿಗೆ 
(ಕಾರಕೂನ), ವೇತನ; ೨) ಗಾರ್ದಿ ಹಾಗೂ 
ರೊಹಿಲ್ಲಾ ಸೈನಿಕರಿಗೆ ವೇತನ : ೩) ದೇವಾಲಯಗಳ 
ಖರ್ಚು, ದೇವಸ್ತಾನ ಖರ್ಚು : ೪) ದಫ್ತರ ಖರ್ಚು 
(ಕಚೇರಿ ಖರ್ಚ) : ಜಿ) ತೈವಜ ; ೬) ಹಬ್ಬ-ಹರಿ 
ದಿನಗಳ ಖರ್ಚು ; ೭) ಕೋಟೆಗೆ ದೀಪ ಹಚ್ಚುವ 
ಖರ್ಚು ; ೮) ವಸತಿ ಖರ್ಚು ; ೯) ಮಿಲಿಟರಿ 
ಯೋಜನೆ ಖರ್ಚು (ಮಸಲತ್‌ ಖರ್ಚು) ; ೧೦) ಧಾರ್ಮಿಕ 
ಖರ್ಚು (ಧವರ್ಕಾದಾಯ) ಇತ್ಯಾದಿ. 


ಕಮಾವಿಸದಾರ, ಕಾರಕೂನ, ದರಕದಾರ, 
ದಫ್ತರದಾರ ಹಾಗೂ ತರಫದಾರ ಇವರಿಗೆ ವೇತನ ನೀಡ 
ಲಾಗುತ್ತಿತ್ತು. ಇದರ ಹೊರತಾಗಿ ಅವರು ವಿಶೇಷ 
ಹಕ್ಕು ಸೌಲಭ್ಯಗಳಿಗೆ ಅರ್ಹರಾಗಿದ್ದ ರು, 


ಶಂಕರಲಿಂಗ, ಮಹಾಬಳೇಶ ರ ಹಾಗೂ ವೆಂಕಟ 
ರಮಣ ದೇವಾಲಯಗಳಿಗೆ ಖರ್ಚಿಗೆ ಹಣ ವಮೀಸಲಾಗಿರಂ 
ತ್ತಿತ್ತು. ಈ ಹಣವನ್ನು ನಂದಾದೀಪ, ಶ್ರಾವಣ ತಿಂಗಳಲ್ಲಿ 


7 ವಿಲ್ಲನ್‌, ಎಚ್‌. ಎಚ್‌. “ಗ್ಲೊಸರಿ ಆಫ್‌ ಇುಡಿಶಿಯಲ್‌ ಎಂಡ್‌ ರೆವಿನ್ಯೂ ಟರ್ಮ್ಸ”, ಪು. ೨೦೫ 
8 ಅದೇ. ಪು. ೩೦೧ 


ಅಭಿಷೇಕ, ರಥೋತ್ಸವ ಮತ್ತು ಕಾರ್ತಿಕ ತಿಂಗಳಲ್ಲಿ 
ದೀಪೋತ್ಸವದ ಸಲುವಾಗಿ ಇರುತ್ತಿತ್ತು. 


ದಫ್ತರ ಖರ್ಚು ವಣಖ್ಯವಾಗಿ ಪೇಪರ್‌, ಬಟ್ಟಿ. 


ಶ್ರಿ ಒ 


ಮಸಿ ಇತ್ಯಾದಿ ಖರೀದಿಗೆ ಇರುತ್ತಿತ್ತು 


ತ್ರೈವೆಜ ಖರ್ಚ ಅಂದರೆ, ವಿಶೇಷ ಅಕಿಥಿಗಳಿಗಾಗಿ 


ಲ 
ವಿಳ್ಯದೆಲೆ, ಅಡಿಕೆ, ಲವಂಗ ರತ್ತು ೮ಕಾಲಕ್ಕಿ ಖರೀದಿಸ 
ಲಾಗುತ್ತಿತ್ತು ಇದಲ್ಲದೆ ವಾರ್ಷಿಕ ಖರ್ಜು ಹಬ್ಬ 
ಹರಿದಿನಗಳಿಗಾಗಿ--ನಾಗಪಂಚವಿಂ, ಗಣೇಶ ಚತಂರ್ಥಿ, 
ದಸರಾ, ಸಂಕ್ರಾಂತಿ, ಹೋಳಿ ಇತ್ಯಾದಿ ನೃತ್ಯ 
ವಕಾಡುವವರಿಗೆ (ಕಲಾವಂತ) ಹಂಗೂ ಹಾಡುವವರಿಗೆ 
(ನಾಚಗಾನ) ಕೊಡುಗೆಗಳನ್ನು ನೀಡಲಾಗುತ್ತಿತ್ತು 
ಡೊಂಬರಾಟ ವಕಾಡುವದವರಿಗೆ, (ಡೊಂಬರ. ಬಹಂ 
ರೂಪಿ, ಖೇಲಕರಿ, ಜಾದಂಗಾರರಿಗೆ. ವಶಾವತಾರಿಗಳಿಗೆ 
ಹಣ ನೀಡಲಾಗುತ್ತಿತ್ತು. ಇದಕ್ಕೆ ಸಾದಿಲವಾರ ಖರ್ಚು 
ಎಂದು ಹೆಸರಿತತ್ತಿ. ಬೈರಾಗಿ ಮತ್ತಿ ಗೋಸಾವಿಗಳಿಗೆ 
ಹರಿದಾಸ ಖ್ಯ 

[A 


| ಕೆಂರ್ತನೆ ಮಾ ದೆ ಬಗ್ಗೆ ಹಣ ಸಂದಾಯ 
ವಾಗುತ್ತಿತ್ತು. ಬ್ರಾಹ್ಮಣ ಅತಿಥಿಗಳಿಗೆ, ವೈದ್ಯರಿಗೆ, 
ಭೂಕಂದಾಯ ನಿಗದಿಪಡಿಸಲು. ಬಂದ ಪಾಟೀಲ, 
ಕುಲಕರ್ಣಿಯವರಿಗೆ ಕಾಳು-ಕಡ್ಡಿ ಪೂರೈಸಲಾಗುತ್ತಿತ್ತೂ. 
(ಸಿದೇ ಖರ್ಚು). ಮೊಹರವ ಹ್‌ ಸಲುವಾಗಿ ಫಕೀರರಿಗೆ 
ದಾನ ಕೊಡಲಾಗುತ್ತಿತ್ತು. (ಖೈರಾತ)9 


ದ॥8 


ಪೇಶ್ಚೆಯ ಗ್ರಾಮಾಡಳಿತ ವೈಶಿಷ್ಠ್ಯ 
ದೊಡ್ಡ ಗ್ರಾಮಕ್ಕೆ ಮೌಜಿ ಮತ್ತು 
ವಂಜರೆ ಅಂತಾ ಹೆಸರಿದ್ದವು. 
ಗೌಡ/ಪಾಟೀಲ ಎಂಬ ಹೆಸರಿತ್ತು. ಇವನ ಸಹಾಯಕೆ 
ಕುಲಕರ್ಣಿ ಎಂಬ ಗ್ರಾಮಲೆಕ್ಕಿಗ. ಇವರ ರತಾಗಿ 
ಬಾರಾಬಲುತೇದಾರರಂ19 ಸೇವೆ 


9 ಕ. ಜ. ರೂ. ನಂ. ೨೪೦ 
10 ಅದೇ. 
11 ಚಿಟ್ಟಸ್‌, ಕೆ. ಎನ್‌ 


ಓಂ 
ಕ್ಲಿ 
ತಿ 


ಉದಾಹರಣೆಗೆ : ಸುತಾರ, ಲೋಹಾರ, ಕುಂಬಾರ, 
ವಕಾಂಗ, ನಾವಿ, ಪರೀಟ, ಜೋಶಿ, ಗುರವ ಮತ್ತು 
ವಾರ. ಇವರ ಸಂಖ್ಯೆ ಬೇರೆ ಬೇರೆ ಗ್ರಾಮಗಳಲ್ಲಿ 
ಬೇರೆ ಬೇರೆ ಇರುತ್ತಿತ್ತು. 
ಆ ಕಾಲದ ಸವಕಾಜದಲ್ಲಿ ಚತುರ್ವರ್ಣ ಪದ್ದತಿ 
ಯಲ್ಲದೆ ವೀರಶೈವ, ಜೈನ, ಮುಸ್ಲಿಂ ಪಂಗಡಗಳಿದ್ದವು. 
ಬ್ರಾಹ್ಮಣರು ವ್ಯಾಸಂಗದ ಜೊತೆ ಗೆ ವ್ಯಾಪಾರ ಮತ್ತು 
ಆಡಳಿತ ವರ್ಗದಲ್ಲಿ ಕಂಡುಬರುತ್ತಾರೆ. ಅವರು ಸನಕಾಜ 
ದಲ್ಲಿ ಹೆಚ್ಚನ ಪ್ರರಸ್ಕಾರವನ್ನು, ಪ್ರೋತ್ಸಾಹವನ್ನು ಪಡೆ 


1 
ತ ನ್‌ ಘಾಲ್ಲಿ pe 
ದಿದರು. ಅಂದು ಸವ ಇಜದಲ್ಲಿ ಏಕಷತ್ಲಿತ್ತ ಮತ್ತು 
[ev € ಜ್‌ ಒಂ 
a ಯಂ.“ ಎ ನ್‌ ಸ ಶು ಹಾದು ಗ 
ಬಹುಪತ್ನಿತ್ತ ರೂಢಿಯಲ್ಲತ್ತ್ತು. ಬಾಲ್ಯಖಮಾರು 
ಪ 


ಮೂಢನಂಬಿಕೆಗಳು ಸಾಮಾನ್ಯವಾಗಿ 
ದವು. ದೇವದಾಸಿ ಹಾಗೂ ವೇಶ್ಯಾ ವಾಟಿಕೆಯ ಉದಾ 


[ev 
ಹರಣೆ ಸಿಗುತ್ತವೆ €ಯರು ಮತ್ತು ಕೆಳವರ್ಗದ 
ಜನರ ಸ್ಲಿತಿಯು ಹ್‌ ವಾಗಿರಲಿಲ್ಲ. 
ಛು [sc] 
ವ್ಯಾಪಾರವು ಅಭಿವ್ನ ದ್ಧಿ ಗೊಂಡಿತ್ತು. ವಕಾರುಕಟ್ಟೆ 


ಯಲ್ಲಿ ಜನರಿಗೆ ಬೇಕಾಗುವ ಎಲ್ಲ ಜಿನಸುಗಳು ವಕಾರಾಟ 
ವಾಗುತ್ತಿದ್ದವು. ಹೊನ್ನು ಎಂಬ ಬಂಗಾರದ ನಾಣ್ಯ 
ಚಲಾವಣೆಯಲ್ಲಿತ್ತು. ಧಾರವಾಡೀ, ಇಕ್ಕೇರಿ, ಪುಣೆ. 
ಹೊನ್ನುಗಳು ಮುಖ್ಯವಾದವು. ವ್ಯವಸಾಯದ ಪ್ರಗತಿ 
ಕೂಡ ಆಗಿತ್ತು. ಹತ್ತಿ, ಜೋಳ, ಹೆಸರು, ಕಬ್ಬು, 
ಅವರೆ, ಕಡಲೆ, ತೊಗರಿ ಮೊದಲಾದ ಧಾನ್ಯಗಳು 
ಸಂತೆಗಳು, ಉತ್ಸವ 
ಹೀಗೆ ನರಗುಂದವು 


ಪಸಂ ಕಾ ತ್‌ 


ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ವಿಶೇಷ ಪಾತ್ರ 
ಹಿಸದಿದ್ದರೂ ಸ್ಥ ಸ್ಥಳೀಯ ದೇವಾಲಯಗಳಿಗೆ ದಾನದತ್ತಿ 
ಳನ್ನು ನೀಡಿದರು. ಶಂಕರಲಿಂಗ, ಮಹಾಬಳೇಶ್ವರ, 
ಹೆನುಮಂತ ಹಾಗೂ ವೆಂಕಟರಮಣ ದೇ ಎಲಯಗಳಿಗೆ 


“ಗ್ಲಿಂಘ್ಲಸ್‌ ಆಫ್‌ ಮರಾಠಾ-ಸೋತಿಯೊ ಇಕೊನೊಮಿಕ್‌ ಹಿಸ್ಟರಿ” 


ಇತಿಹಾಸ ದರ್ಶನ 


ದಾನದತ್ತಿಗಳನ್ನು, ಜೀರ್ಣೋದ್ಧಾರಕ್ಕೆ ಧನಸಹಾಯ ಮರಾಠಿಗೆ ಪ್ರಾಧಾನ್ಯ ದೊರಕಿತು. ಮೋಡಿ ಲಿಪಿ 
ವಹಾಡಿದರು. ಹೀಗೆ ಪೇಶ್ಚೆಯರು ಸ್ಥಳೀಯ ಧಾರ್ಮಿಕ ಬಳಸುತ್ತಿದ್ದರು. ಮರಾಠಿ ಪದಗಳೊಡನೆ ಧಾರಾಳವಾಗಿ 
ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋದರು. ಕನ್ನಡ ಪದಗಳನ್ನು ಬಳಸುತ್ತಿದ್ದರು.1೩ 


4 


12 ಮೋಲ್ಲವರ್ಶ : ಮರಾಠಿ-ಇಂಗ್ಲಿಷ್‌ ಡಿಕ್ಷನರಿ, ಪು, ೧೧೦ 


ಇತಿಹಾಸ ದರ್ಶನ [291 ೨೨೫ 


